ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 


727 


ಸದಸ್ಯರ ಹೆಸರು 


ಶ್ರೀ ಶರಣಪ್ಪ ಮಟ್ಟೂರ 


(ಶಿಕ್ಷಕರ ಕ್ಷೇತ್ರ 


ಉತ್ತರಿಸುವ ದಿನಾಂಕ 


ಉತ್ತರಿಸುವ ಸಚಿವರು 


12-03-2020 


ಮಾನ್ಯ ಮುಖ್ಯಮಂತ್ರಿಗಳು 


¥ ಪಶ್ನೆ ಉತ್ತರ 
ಅ) ವಾಣಿಜ್ಯ ತೆರಿಗೆ ಇಲಾಖೆಯ ವೃಂದ ವೈಂದ ಮಂಜೂರಾದ"ಹುದ್ದೆ 
ಮತ್ತು ನೇಮಕಾತಿ ನಿಯಮಗಳನ್ವಯ ಎ” ವೈಂದ 597 
ಎ.ಬಿ. ಮತ್ತು ಸಿ ವೃಂದದ ಮಂಜೂರಾದ "ಬ್‌ ವೈಂದ | 626 
ಹುದ್ದೆಗಳ ಸಂಖ್ಯೆ ಎಷ್ಟು (ಹುದ್ದೆವಾರು | ಸ್‌ವ್ಯಂದ [3397 | 
ವಿವರ ನೀಡುವುದು) 
ಹುದ್ದೆವಾರು ವಿವರ 
ಹುಡ್ಡೆಯ"ಹೆಸರು ಮೆಂಜೂರಾದ 


(2 ಭಾ.ಆ.ಸೇವೆಯ ಹುದ್ದೆಗಳು” ಸೇರಿವೆ) 


ವಾಣಿಜ ತೆರಿಗೆ ಜಂಟಿ ಆಯುಕ್ತರು 


ವಾನ ತೆರಗೆ ಉಷೆ ಆಯುಕ್ತರು" 


ವಾಣಿಜ್ಯ ತೆಗೆ ಸಹಾಯಕ್‌ ಆಯೆಕ್ಕರು 


ವಾಣಿಜ್ಯ ತೆರಿಗೆ ಅಧಿಕಾರಿ 


ಆ) ಈ ಹುದ್ದೆಗಳಿಗೆ ನೇರ ನೇಮಕಾತಿ 
ಮತ್ತು ಬಡ್ತಿ ಮೂಲಕೆ ನಿಗದಿಪಡಿಸಿರುವ 
ಅನುಪಾತವೆಷ್ಟು ದಿನಾಂಕ: 31.12.2019 
ರಿಂದ ಯಾವ್ಯಾವ ವೃಂದಗಳಲ್ಲಿ ಎಷ್ಟೆಷ್ಟು 
ಹುದ್ದೆಗಳು ಹಾಲಿ ಜನೆ; 


| ಏಂಯ ಲೆಕ್ಕ ಅಧಿಕಾರಿ(A.೦) ಪ್ರತಿನಿಯೋಜನೆ ಮೇರೆಗೆ 


ವಾಣಜ್ಯ ಠರಿ ಪರಿವೀಕ್ಷಕರು 
ಪ್ರಥಮ ಕರ್‌ ಸಹಕರ 
7-ಘರಪಗಾಕರ 
L ದ್ವಿತೀಯ ದರ್ಜೆ ಸಹಾಯಕರು 
ಫೆರಢಷ್ಯಾಕರು 
್‌ರವಸೂಶೆಗಾರರು 
ಷರಘಫೋನ್‌ ಆಪರೇಟರ್‌ 
ಎಪಕೇಷಿಯೆನ್‌ 
ವಾಹನ ಚಾಲಕರು 
7 ಸಾಪ್ಯಾನಮೂರಡಕರ” 
ಡಸ್‌ಪ್ಕ್ಮಾಚ್‌ ರೈಡರ್‌ 
ಫ್‌ ಅಟೆರಡರ್‌ PE 
ಏರಿಯ ಪಕ್ಕ ಅಧಕಾರ(೩ಿ.೦) 
ಅಂ8 ಅಂಶಗಳ ಉಪ 
ನಿರ್ದೇಶಕರು(D.D.S) 
W ಲೆಕ್ಕ ಅಧೀಕ್ಷಕರು(ಷ. S) 
ವಾ್‌ ಅಂಕ ಅಂಶಗಳ 


r ಅಧಿಕಾರಿ(A.$.0) 


ಆಡಿಟ್‌ ಅಫೀಸರ್‌(Audit Officer) 
ಸೆಲೆಕ್ಷನ್‌ ಗೇಡ್‌ ಆಡಿಟರ್‌($.G.A) 
7 ಅಸಿಸ್ಪಂಟ್‌ ಅಕಂಟ್ಲ್‌ 
ಅಫೀಸರ್‌(A.ಸ.೦) 


ನೇರ ನೇಮಕಾತಿ ಹಾಗೂ ಬಡ್ತಿ ಮೂಲಕ ನಿಗದಿಪಡಿಸಿದ ಅನುಪಾತ 


ವಾಣಿಜ್ಯ ತೆರಿಗೆಗೆಳ ಅಪರ ಆಯುಕ್ತರು 100% ಬಡ್ತಿ . 

ವಾಣಿಜ್ಯ ತೆರಿಗೆಗಳ ಜಂಟಿ ಆಯುಕ್ತರು 100% ಬಡ್ತಿ 

ವಾಣಿಜ್ಯ ತೆರಿಗೆಗಳ ಉಪ ಆಯುಕ್ತರು 100% ಬಡ್ತಿ 

ವಾಣಿಜ್ಯ ತೆರಿಗೆಗಳ ಸಹಾಯಕ ಆಯುಕ್ತರು 50% ನೇರ ನೇಮಕಾತಿ 50% ಬಡ್ತಿ 
ವಾಣಿಜ್ಯ ತೆರಿಗೆ ಅಧಿಕಾರಿ 50% ನೇರ ಸೇಮಕಾತಿ 50% ಬಡ್ತಿ 

ವಾಣಿಜ್ಯ ತೆರಿಗೆ ಪರಿವೀಕ್ಷಕರು 40% ನೇರ ನೇಮಕಾತಿ 60% ಬಡ್ತಿ 


ಪ್ರಥಮ ದರ್ಜೆ ಸಹಾಯಕರು 33% ನೇರ ನೇಮಕಾತಿ 67% ಬಡ್ತಿ 
ಶೀಘ್ರಲಿಪಿಗಾರರು 40% ನೇರ ನೇಮಕಾತಿ 60% ಬಡ್ತಿ' 

ದ್ವಿಶೀಯ ದರ್ಜೆ ಸಹಾಯಕರು 67% ನೇರ ನೇಮಕಾತಿ 33% ಬಡ್ತಿ 
ಚೆರಳಚ್ಚುಗಾರರು 90% ನೇರ ನೇಮಕಾತಿ 10% ಬಡ್ತಿ 
ಕೆರವಸೂಲಿಗಾರರು 50% ನೇರ ನೇಮಕಾತಿ 50% ಬಡ್ತಿ 
ಟಿಲಿಫೋನ್‌ ಆಪರೇಟರ್‌ 100% ನೇರ ನೇಮಕಾತಿ 
ಎಲೆಕ್ಟೀಷಿಯನ್‌ "ಡಿ ದರ್ಜೆ ವೃಂದದಿಂದ ಬಡ್ತಿ 

ವಾಹನ ಚಾಲಕರು "ಡಿ ದರ್ಜಿ” ವೃಂದದಿಂದ ಬಡ್ತಿ 

ಸಂಖ್ಯಾ ನಮೂದಕರು "ಡಿ ದರ್ಜಿ ವೃಂದದಿಂದ `ಬಡ್ತಿ 


ಡಿಸ್‌ಪ್ಯಾಚ್‌ ರೈಡರ್‌ 100% ನೇರ ನೇಮಕಾತಿ 
ಲಿಫ್ಟ್‌ ವಿಷ 100% ನೇರ ನೇಮಕಾತಿ 


2 


ಅಂಕಿ ಅಂಶಗಳ ಉಪ ನಿರ್ದೇಶಕರು (0.೦.58) ಪ್ರತಿನಿಯೋಜನೆ ಮೇರೆಗೆ 


ಲೆಕ್ಕ ಅಧೀಕ್ಷಕರು(A.5) ಪ್ರತಿನಿಯೋಜನೆ ಮೇರೆಗೆ 
ಸಹಾಯಕ ಸಾಂಖ್ಯಿಕ ಅಧಿಕಾರಿ(A.5.0) ಪ್ರತಿನಿಯೋಜನೆ ಮೇರೆಗೆ 


(Senior Statistical Assistant) 
ಆಡಿಟ್‌ ಅಫೀಸರ್‌(Audt Oಂer)ಪ್ರತಿನಿಯೋಜನೆ ಮೇರೆಗೆ 


ಸೆಲೆಕ್ಷನ್‌ ಗ್ರೇಡ್‌ ಆಡಿಟರ್‌($.G.A) ಪ್ರತಿನಿಯೋಜನೆ ಮೇರೆಗೆ 
ಅಸಿಸ್ಟಂಟ್‌ ಅಕೌಂಟ್ಸ್‌ ಅಫೀಸರ್‌(ಸ.ಸ.೦)ಪ್ರತಿನಿಯೋಜನೆ ಮೇರೆಗೆ 


ದಿನಾಂಕ:31.12.2019 ರಿಂದ ಪ್ರತಿ ವೃಂದದಲ್ಲಿ ಖಾಲಿಯಿರುವ ಹುದ್ದೆಗಳು 


ವಾಣಿಜ್ಯ ತೆರಿಗೆಗಳ ಅಪರ ಆಯುಕ್ತರು 02 

ವಾಣಿಜ್ಯ ತೆರಿಗೆಗಳ ಜಂಟಿ ಆಯುಕ್ತರು 04 

ವಾಣಿಜ್ಯ ತೆರಿಗೆಗಳ ಉಪ ಆಯುಕ್ತರು 55 

ವಾಣಿಜ್ಯ ತೆರಿಗೆಗಳ ಸಹಾಯಕ ಆಯುಕ್ತರು 181 

ವಾಣಿಜ್ಯ ತೆರಿಗೆ ಅಧಿಕಾರಿ 108 

“ಸಿ” ದರ್ಜೆ ನೌಕರರು/ ಪ್ರತಿನಿಯೋಜನೆ ಹುದ್ದೆಗಳು 2878 


W 2009ರ ನಂತರ`ದ್ವಿತೀಯ `ದರ್ಜೆ 
ಸಹಾಯಕರಿಂದ ಪ್ರಥಮ ದರ್ಜೆ 
ಸಹಾಯಕರಾಗಿ ನಿಯಮ 32ರಡಿಯಲ್ಲಿ 
ಬಡ್ತಿ ಪಡೆದಿರುವ ನೌಕರರೆಷ್ಟು ಯಾವ 
ದಿನಾಂಕದಿಂದ ಬಡ್ತಿ ನೀಡಲಾಗಿದೆ; 
ಇವರುಗಳಲ್ಲಿ ಎಷ್ಟು ಜನರಿಗೆ ಸಕ್ರಮಾತಿ 
ಮಾಡಲಾಗಿದೆ; ಈವರೆಗೂ ಸಕ್ರಮಾತಿ 
ಮಾಡದಿರಲು ಕಾರಣಗಳೇನು; ಯಾವ 


ನಿರ್ದಿಷ್ಟ ದಿನಾಂಕದಂದು 
ಸಕ್ರಮಾತಿಗೊಳಿಸಲಾಗುವುದು; ದ್ವಿತೀಯ 
ದರ್ಜೆ ಸಹಾಯಕರ ಜ್ಯೇಷ್ಠತಾ 


ಪಟ್ಟಿಯನ್ನು ಒದಗಿಸುವುದು; 


ಒಟ್ಟು 2 ದೈಕೀಯ`ದರ್ಜೆ ಸಹಾಯಕರಿಗೆ ಪ್ರಥಮ ದರ್ಜ ಸಹಾಯಕರ ಹುದ್ದೆಯಲ್ಲಿ 
ನಿಯಮ-32ರಡಿಯಲ್ಲಿ ಕಾರ್ಯನಿರ್ವಹಿಸುವ ಆದೇಶವನ್ನು ಈ ಕೆಳಕಂಡ 
ದಿನಾಂಕಗಳಂದು ನೀಡಲಾಗಿದೆ. 


1). ದಿನಾಂಕ: 01.09.2010 - 351 
2) ದಿನಾಂಕ: 27.09.2012 - 07 
3) ದಿನಾಂಕ: 13.10.2014 - 11 

4) ದಿನಾಂಕ: 21.05.2016 - 323 


2009ರ ನಂತರ ನಿಯಮ-32ರಡಿಯಲ್ಲಿ ಪ್ರಥಮದರ್ಜೆ ಸಹಾಯಕರ ಹುದ್ದೆಯಲ್ಲಿ 
ಕಾರ್ಯನಿರ್ವಹಿಸುವಂತೆ ಆದೇಶಕ್ಕೆ ಒಳಪಟ್ಟ ನೌಕರರಲ್ಲಿ ಒಟ್ಟು 79 ನೌಕರರಿಗೆ ಸ್ಥಾನಾಪನ್ನ 
ಮುಂಬಡ್ತಿಯನ್ನು ನೀಡಲಾಗಿದೆ. 


ಶ್ರೀ ಬಿಕೆ. ಪವಿತ್ರ ಪ್ರಕರಣದಲ್ಲಿ ದಿನಾಂಕ: 03.08.2018ರಂದು ಸುತ್ತೋಲೆಯಲ್ಲಿ 
ಹೊರಡಿಸಿರುವ ಮುಂದಿನ ನಿರ್ದೇಶನ ನೀಡುವವರೆಗೆ ಯಾವುದೇ ಮುಂಬಡ್ತಿ/ಹಿಂಬಡ್ತಿ 
ಪ್ರಕ್ರಿಯೆಯನ್ನು ಜರುಗಿಸದೇ ಯಥಾಸ್ಥಿತಿ ಕಾಪಾಡುವಂತೆ ಸರ್ಕಾರದ ಎಲ್ಲಾ ಅಪರ ಮುಖ್ಯ 
ಕಾರ್ಯದರ್ಶಿಗಳು/ಕಾರ್ಯದರ್ಶಿಗಳಿಗೆ ಸೂಚನೆಗಳನ್ನು ನೀಡಲಾಗಿರುತ್ತದೆ. ಈ 
ಹಿನ್ನೆಲೆಯಲ್ಲಿ ಇಲಾಖೆಯ ಯಾವುದೇ ಅಧಿಕಾರಿಗಳಿಗೆ/ನೌಕರರಿಗೆ ಸದರಿ ಸುತ್ತೋಲೆಯ 
ದಿನಾಂಕದ ನಂತರ ಸಕ್ರಮಾತಿ/ಸ್ಥಾನಾಪನ್ನ ಮುಂಬಡ್ತಿಯನ್ನು ನೀಡಿರುವುದಿಲ್ಲ. 


ಇಲಾಖೆಯಲ್ಲಿ ಗ್ರೂಪ್‌ "ಎ' ಮತ್ತು “ಬಿ” ಅಧಿಕಾರಿ/ನೌಕರರಿಗೆ ಪೂರ್ವಾನ್ವಯವಾಗಿ 
ಮುಂಬಡ್ತಿ ನೀಡುವ ಸಂಬಂಧ ಕರ್ನಾಟಕ ಲೋಕಸೇವಾ ಆಯೋಗದ ಸಹಮತಿಯನ್ನು 
ಕೋರಿದ್ದು, ಪೂರಕ ವೃಂದದ ಸಕ್ರಮಾತಿ ಕಾರ್ಯವು ಗ್ರೂಪ್‌ "ಎ' ಮತ್ತು "ಬಿ' ವೃಂದದ 
ಅಧಿಕಾರಿಗಳ ಪೂರ್ವಾನ್ನ್ವಯ ಮುಂಬಡ್ಡಿಯನ್ನು ಆಧರಿಸಿರುತ್ತದೆ. ಆದ್ದರಿಂದ ನಿರ್ದಿಷ್ಟ 
ದಿನಾಂಕವನ್ನು ತಿಳಿಸಲು ಸಾಧ್ಯವಿಲ್ಲ. 


ದ್ವಿತೀಯ ದರ್ಜೆ ಸಹಾಯಕರ ವೃಂದದಲ್ಲಿ ದಿನಾಂಕ: 26.02.2010/04.01.2016ರಂದು 
ಪ್ರಕಟಿಸಿರುವ ಜ್ಯೇಷ್ಠತಾ ಪಟ್ಟಿಯನ್ನು ಒದಗಿಸಲಾಗಿದೆ. 


ಈ) ಮಂಜೂರಾದ ವಾಣಿಜ್ಯ ತೆರಿಗೆ 
ಪರಿವೀಕ್ಷಕ ಹುದ್ದೆಗಳಿಗಿಂತ ಹೆಚ್ಚುವರಿ 
ಪರಿವೀಕ್ಷಕ ಹುದ್ದೆಗಳನ್ನು ನೇರ 
ನೇಮಕಾತಿ ಮಾಡಿಕೊಳ್ಳುತ್ತಿರುವುದು 
ನಿಜವೇ; ಇದ್ದಲ್ಲಿ, ಎಷ್ಟು ಹೆಚ್ಚುವರಿ 


ಹುದ್ದೆಗಳನ್ನು ನೇಮಕಾತಿ 
ಮಾಡಿಕೊಳ್ಳಲಾಗುತ್ತಿದೆ; ಇದಕ್ಕೆ 
ಕಾರಣಗಳೇನು; 


ನೇರ ನೇಮಕಾತಿಗಾಗಿ ಮೀಸಲಿರುವ ಹುದ್ದೆಗಳಿಗಷ್ಟೇ ನೇರ ನೇಮಕಾತಿ 
ಪ್ರಕ್ರಿಯೆಯನ್ನು ವಾಣಿಜ್ಯ ತೆರಿಗೆ ಪರಿವೀಕ್ಷಕರ ವೃಂದದಲ್ಲಿ ಕೈಗೊಳ್ಳಲಾಗುತ್ತಿದೆ. 


ಕಿರಿಯ ವಯೋಮಿತಿಯ ಅಭ್ಯರ್ಥಿಗಳು 
ನೇರ ನೇಮಕವಾಗುವುದರಿಂದ 
ವಯಸ್ಸಿನಲ್ಲಿ ಹಿರಿಯರಾಗಿರುವ ಮತ್ತು 
ನಿಯಮ 32ರಡಿ ಬಡ್ಡಿ ಪಡೆದಿರುವ 
ಪರಿವೀಕ್ಷಕರನ್ನು ಸಕ್ರಮಾತಿ ಮಾಡದಿದ್ದರೆ 
ಇವರಿಗೆ ಮುಂದಿನ ಹುದ್ದೆಗಳ ಬಡ್ತಿಗಳಲ್ಲಿ 
ಅನ್ಯಾಯವಾಗುವುದಿಲ್ಲವೇ; ಈ 


ಆಇ 59 ವಾತೆಸಿ 2020 


ಉ) ಹೆಚ್ಚುವರಿ ಪರಿವೀಕ್ಷಕ ಹುದ್ದೆಗಳಲ್ಲಿ 


ಉದ್ಭವಿಸುವುದಿಲ್ಲ. 


ಅನ್ಯಾಯವನ್ನು ಸರಿಪಡಿಸಲು ಕೈಗೊಳ್ಳುವ 
ಕ್ರಮಗಳೇನು? (ವಿವರ ನೀಡುವುದು) 


ಟಿಸ್‌. ೪ರ೦ರಳೆಸ್ಸೆ 


wd i, 
(ಬಿ.ಎಸ್‌. ಯಡಿಯೂರಪ್ಪ) AL 


ಮುಖ್ಯಮಂತ್ರಿ 


